ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ :  665( 776) 
ಮಾನ್ಯ ಸದಸ್ಯರ ಹೆಸರು :  ಶ್ರೀ.ಬಿ.ಕೆ ಹರಿಪ್ರಸಾದ್‌ (ವಿಧಾನ 
ಸಭೆಯಿಂದ ಚುನಾಯಿತರಾದವರು) 
ಉತ್ತರಿಸಬೇಕಾದ ದಿನಾಂಕ : 20-12-2021 
ಉತ್ತರಿಸಬೇಕಾದ ಸಚಿವರು : ಪ್ರವಾಸೋದ್ಯಮ ಹಾಗೂ ಪರಿಸರ 
ಮತ್ತು ಜೀವಿಪರಿಸ್ಥಿತಿ ಸಚಿವರು 
[ಸಂಣ್ವಾ ಪಕ್ನೆ ಕ 
ಅ | ಮಾಲಿನ್ಯ ನಿಯಂತ್ರಣ | ಸರ್ಕಾರದಿಂದ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ 


ಮಂಡಳಿಯಲ್ಲಿ ಕಳೆದ 2 | ಮಂಡಳಿಗೆ ಕಳೆದ 2 ವರ್ಷಗಳಿಂದ ಯಾವುದೇ 
ವರ್ಷಗಳಲ್ಲಿ ಸರ್ಕಾರದಿಂದ | ಅನುದಾನವನ್ನು ನೀಡಿರುವುದಿಲ್ಲ. 


ಮಂಜೂರಾದ ಅನುದಾನ 
ಹಾಗೂ ಖರ್ಚಾದ 
ಅನುದಾನವೆಷ್ಟು ಹಾಗೂ ಬಾಕಿ 
ಇರುವ ಅನುದಾನವೆಷ್ಟು. 
(ಸಂಪೂರ್ಣ ಮಾಹಿತಿ 
ಒದಗಿಸುವುದು) 

ಆ) | ಬೆಂಗಳೂರಿನಲ್ಲಿ ವಾಹನ ದಟ್ಟಣೆ * ಬೆಂಗಳೂರು ನಗರದ 7 ನಿರಂತರ ವಾಯು 
ಹಾಗೂ ಕೈಗಾರಿಕೆಯ ಹೊಗೆ ಗುಣಮಟ್ಟ ಮಾಪನ ಕೇಂದ್ರಗಳ ವರದಿಯ 
ಸಾನ ಪ್ರಕಾರ, 2020-21ನೇ ಸಾಲಿನ ಸರಾಸರಿ ಎಕ್ಕೂಖ 
ಮ ಹ ಟ್ರ ಸೂಚ್ಯಂಕವು 64 ಆಗಿದ್ದು ತೃಪ್ತಿಕರವಾಗಿರುತ್ತದೆ. 


ಮಂಡಳಿಯ ಮುಂದೆ ಇರುವ 


ಮಾರ್ಗೊಪಾಯಗಳೇನು?(ವಿಸ್ತೃಶ 
ಮಾಹಿತಿ ಒದಗಿಸುವುದು) 


ಕ್ರ 


್ಯ ಜನರಿಗೆ ಸಣ್ಣ ಉಸಿರಾಟದ 


ನ 


* ಕೇಂದ್ರ ಸರ್ಕಾರದ ಪರಿಸರ ಮಂತ್ರಾಲಯದ 
ಯೋಜನೆಯಡಿ ಬೆಂಗಳೂರು ನಗರದಲ್ಲಿ ವಾಯು 
ಮಾಲಿನ್ಯದ ಮೂಲ ಗುರುತಿಸಿ ವರದಿ ನೀಡಲು ಟೆರ್ರಿ 


(ERD ಸಂಸ್ಥೆಗೆ ವಹಿಸಲಾಗಿ, ಸದರಿ ಸಂಸ್ಥೆಯು | 


2007ರಲ್ಲಿ ನೀಡಿರುವ ವರದಿಯನ್ವಯ ಬೆಂಗಳೂರು 
ನಗರದಲ್ಲಿ ಪ್ರಶಿ ದಿನ ಒಟ್ಟು ಉತ್ಪತ್ತಿಯಾಗುವ ಧೂಳಿನ 
ಕಣಗಳ (10 ಮೈಕ್ರಾನ್‌ಗಿಂತ ಕಡಿಮೆ) ಪ್ರಮಾಣ 54.4 
ಟನ್‌ನಷ್ಟು ಇದ್ದು, ಇದರಲ್ಲಿ ಸಾರಿಗೆ ವಲಯದಿಂದ 
42%ರಷ್ಟು ಹಾಗೂ ಕೈಗಾರಿಕೆ ವಲಯದಿಂದ 14.0%ರಷ್ಟು 
ಪ್ರಮಾಣ ಇರುವುದು ಕಂಡು ಬಂದಿರುತ್ತದೆ. 


ಬೆಂಗಳೂರು ನಗರದಲ್ಲಿ ಹೆಚ್ಚುತ್ತಿರುವ ವಾಯು 
ಮಾಲಿನ್ಯ (ದೂಳಿನ ಕಣ) ಸಾರಿಗೆ ವಲಯದಿಂದ 
ಶೇ.42ರಷ್ಟು ಉಂಟಾಗುತ್ತಿರುವುದನ್ನು 
ಅಧ್ಯಯಿಸಿರುವುದರಿಂದ ಮಂಡಳಿಯು ಡೀಸಲ್‌ ಮತ್ತು 
ಪೆಟ್ರೋಲ್‌ ವಾಹನಗಳು ಹೊರಸೂಸುವ ಹೊಗೆಯನ್ನು 
ಮಾಪನ ಮಾಡಲು ಸುಸಜ್ಜಿತ 
ಉಪಕರಣಗಳನ್ನೊಳಗೊಂಡ 6 ವಾಹನಗಳನ್ನು 
ಬೆಂಗಳೂರು ನಗರಕ್ಕೆ ಹಂಚಿಕೆ ಮಾಡಲಾಗಿದ್ದು, ಈ 
ವಾಹನಗಳು ಸಾರಿಗೆ ಇಲಾಖೆ, ಪೊಲೀಸ್‌ ಇಲಾಖೆ, 
ಬಿ.ಎಂ.ಟಿ.ಸಿ ಮತ್ತು ಕೆ.ಎಸ್‌.ಆರ್‌.ಟಿ.ಸಿ ಸಂಸ್ಥೆಗಳ 
ಸಹಾಯದೊಂದಿಗೆ ವಾಹನಗಳ ಹೊಗೆ ಮಾಪನ ಜಂಟಿ 
ಕಾರ್ಯಾಚರಣೆ ನಡೆಸಲಾಗುತ್ತಿದ್ದು ಮಿತಿಗಿಂತ ಹೆಚ್ಚು 
ಹೊಗೆ ಹೊರಸೂಸುವ ವಾಹನಗಳ ಮೇಲೆ 
ಕಾನೂನಾತ್ಮಕವಾಗಿ ಸಾರಿಗೆ ಇಲಾಖೆಯು ಕ್ರಮವನ್ನು 
ಕೈಗೊಳ್ಳುತ್ತಿದೆ. 


ಪರಿಸರ (ಸಂರಕ್ಷಣಾ) ಕಾಯ್ದೆ, 1986 ರಲ್ಲಿ 
ನಿಗಧಿಪಡಿಸಿರುವಂತೆ ವಾಯು ಮಾನಕಗಳು ನಿಗಧಿ 
ಪಡಿಸಿದ ಪರಿಮಿತಿಯೊಳಗಿರುವಂತೆ ಕಾರ್ಸಾನೆಗಳಿಗೆ 
ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣಾ 
ಮಂಡಳಿಯಿಂದ ನೀಡುವ ಸಮ್ಮತಿ ಪತ್ರದಲ್ಲಿ ಷರತ್ತು 
ವಿಧಿಸಲಾಗುತ್ತಿದೆ, ಹಾಗೂ ವಾಯು ಮಾಲಿನ್ಯ 
ಮಾಡುವಂತಹ ಕಾರ್ಬಾನೆಗಳನ್ನು ನಿಗದಿತ ಅವಧಿ 
ಪ್ರಕಾರ ಪರಿವೀಕ್ಷಣೆಗೊಳಪಡಿಸಲಾಗುತ್ತಿದೆ. 


ರಾಸಾಯನಿಕ ಹಾಗೂ ಇನ್ನಿತರ ಅಧಿಕ ಮಾಲಿನ್ಯ 
ಉಂಟು ಮಾಡುವ ಕೈಗಾರಿಕೆಗಳಿಗೆ ನಿರಂತರ ಎಮಿಶನ್‌ 
ಮಾಪನ ಉಪಕರಣಗಳನ್ನು ಅಳವಡಿಸಿ ಮಾಪನ 
ವರದಿಯನ್ನು ಕೇಂದ್ರ ಮತ್ತು ರಾಜ್ಯ ಮಾಲಿನ್ಯ 
ನಿಯಂತ್ರಣ ಮಂಡಳಿಯ ಅಂತರ್ಜಾಲಗಳಿಗೆ ಸಂಪರ್ಕ 


7 ಕಲ್ಲಿಸಲಾಗಿದೆ'`ಇದರಿಂದ ಕೈಗಾರಿಕೆಗಳು ನಿಗಧಿಪಡಿಸಿದ 


ಮಾನಕಕ್ಕಿಂತ ಹೆಚ್ಚು ಹೊಗೆ ಹೊರಸೂಸದಂತೆ 
ಕಾಲಕಾಲಕ್ಕೆ ಇವುಗಳ ಕಾರ್ಯಕ್ಷಮತೆಯನ್ನು ಪರೀಕ್ಷಿಸಿ 
ಮಂಡಳಿಯಿಂದ ಸೂಕ್ತ ಕ್ರಮ ಕೈಗೊಳ್ಳಲಾಗುತ್ತಿದೆ. 


| ಮುಂದುವರೆದು, 2019-20ನೇ ಸಾಲಿನಲ್ಲಿ ಬೆಂಗಳೂರು 
ವಾಯು ಮಾಲಿನ್ಯ ನಿಯಂತ್ರಣಕ್ಕೆ 10 
ಇಲಾಖೆಗಳನ್ನೊಳಗೊಂಡಂತೆ 44 ಅಂಶಗಳ ಕ್ರಿಯಾ 
ಯೋಜನೆ ಅನುಷ್ಠಾನಗೊಳಿಸುತ್ತಿದ್ದು “ರಾಷ್ಟ್ರೀಯ ಶುದ್ಧ ಗಾಳಿ 
ಕಾರ್ಯಕ್ರಮದಡಿ” 20199 ರಿಂದ 2025 ಅವಧಿಯಲ್ಲಿ 
ದೂಳಿನ ಕಣಗಳ ಪ್ರಮಾಣ ಶೇಕಡ 20 ರಿಂದ 30ರಷ್ಟು 
ತಗ್ಗಿಸುವ ಗುರಿ ಹೊಂದಿದೆ. ಈ ಎಲ್ಲಾ ಇಲಾಖೆಗಳು 
ಅನುಷ್ಠಾನಗೊಳಿಸುವ ಕಾರ್ಯಕ್ರಮದ ಬಗ್ಗೆ ಆಗಿಂದಾಗ್ಗೆ ಪ್ರಗತಿ 
ಪರಿಶೀಲನಾ ಸಭೆಯನ್ನು ನಡೆಸಲಾಗುತ್ತದೆ. 


ಕೇಂದ್ರೀಯ ಮಾಲಿನ್ಯ ನಿಯಂತ್ರಣ ಮಂಡಳಿಯು ವರದಿ 
| ಮಾಡಿರುವಂತೆ ಬೆಂಗಳೂರು ನಗರ ಪಿಎಮ್‌ 10 ಪ್ರಮಾಣ 
2019-20 ಹಾಗೂ 2020-21ರಲ್ಲಿ 75 ಎಮ್‌ಜಿ/ಎಮ್‌ಕ್ಕೂ 
ಹಾಗೂ 59 ಎಮ್‌ಜಿ/ೊಮ್‌ಕ್ಕೂ ಇರುತ್ತದೆ. ಪ್ರಸ್ತುತ 
ಬೆಂಗಳೂರು ನಗರದ ವಾಯು ಗುಣಮಟ್ಟ ಹಾಗೂ ಅವುಗಳ 
ಮೂಲಗಳ ಕುರಿತು ಅಧ್ಯಯನ ಮಾಡಲು C$STEP, 


ಬೆಂಗಳೂರು (Centre for Study of Science, 


Technology and Policy) ಸಂಸ್ಥೆಗೆ ವಹಿಸಲಾಗಿರುತ್ತದೆ. 


- 


ಸಂಖ್ಯೆ: ಅಪಜೀ 292 ಇಪಿಸಿ 2021 


ನಶಔಸಿರಗ್‌) 
ಪ್ರವಾಸೋದ್ಯಮ ಹಾಗೂ ಪರಿಸರ 
ಮತ್ತು ಜೀವಿಪರಿಸ್ಥಿತಿ ಸಚಿವರು 


